ಕರ್ನಾಟಕ ವಿಧಾನ ಪರಿಷತ್ತು 


ಉತ್ತರಿಸಬೇಕಾದ ಸಚಿವರು 


ಉತ್ತರಿಸಬೇಕಾದ ದಿನಾಂಕ 


635 
: ಶ್ರೀ ಆರ್‌. ಪ್ರಸನ್ನ ಕುಮಾರ್‌ 
(ಸ್ಥಳೀಯ ಸಂಸ್ಥೆಗಳ ಕ್ಷೇತು 
ಉಪ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು 
05-03-2021 


ಉತ್ತರ 


ರಾಜ್ಯದಲ್ಲಿ ಮ್ಯಾಕ್ಷಿಕ್ಕಾಬ್‌ 
ಅಥವಾ ಇತರೆ ವಾಹನಗಳು 
ತಮಗೆ ನಿಗದಿಪಡಿಸಿದ 
ಪ್ಯಾಸೆಂಜರ್‌ಗಳಿಗಿಂತ ಹೆಚ್ಚಿನ 
ಪ್ರಯಾಣಿಕರನ್ನು 
ತುಂಬಿಕೊಂಡು ಪ್ರಯಾಣ 
ಮಾಡುತ್ತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 
(ವಿವರ ನೀಡುವುದು) 


(ಆ) |ಈ ರೀತಿ ನಿಯಮ 
ಉಲ್ಲಂಘನೆ ಮಾಡಿರುವ 
ವಾಹನಗಳ ಮೇಲೆ ಯಾವ 
ಕ್ರಮ ಕೈಗೊಂಡಿರುತ್ತೀರಿ? 
(ವಿವರ ನೀಡುವುದು) 


ಹೌದು, ಸರ್ಕಾರದ ಗಮನಕ್ಕೆ ಬಂದಿರುತ್ತದೆ. 


ಸಾರಿಗೆ ಆಯುಕ್ತರ ಸುತ್ತೋಲೆ ಸಂಖ್ಯೆ: ಸಾಆ/ನೋಂದಣಿ-1/ಪಿಆರ್‌- 
81/2003-04, ದಿನಾಂಕಃ14-02-2020ರಲ್ಲಿ, 12+1 ಆಸನ ಸಾಮರ್ಥ್ಯ 
ಹೊಂದಿ ಮ್ಯಾಕ್ಷಿಕ್ಕಾಬ್‌ ವಾಹನವಾಗಿ ನೋಂದಣಿಯಾಗಿ, ನಿಗದಿತ ಆಸನ 
ಸಾಮರ್ಥ್ಯ ಮೀರಿ ಹೆಚ್ಚುವರಿ ಆಸನಗಳನ್ನು ಅಳವಡಿಸಿಕೊಂಡಿದ್ದಲ್ಲಿ ಅಥವಾ 
ಅಳವಡಿಸಿಕೊಳ್ಳಲು ಇಚ್ಛಿಸಿದಲ್ಲಿ ಅಂತಹ ವಾಹನಗಳ ನೋಂದಣಿ 
ಪಮಾಣಪತದಲ್ಲಿ ಕರ್ನಾಟಕ ಮೋಟಾರು ವಾಹನಗಳ ನಿಯಮಗಳು 
1589ರ ನಿಹುಮ 151(2) ರಂತೆ ಆಸನಗಳ ಸಂಖ್ಯೆ ನಮೂದಿಸಿ ಸೂಕ್ತ 
ಮಾರ್ಪಾಡು ಮಾಡಿ ಹೊಸ ನೋಂದಣಿ ಪಮಾಣಪತವನ್ನು ನೀಡುವಂತೆ 
ಸೂಚಿಸಲಾಗಿದೆ. 


ಆಯಾ ಚಕತಳದ ಆಧಾರದ ಮೇಲೆ ಮ್ಯಾಕ್ಷಿಕ್ಕಾಬ್‌ ವಾಹನಗಳನ್ನು 
16+1 ರಿಂದ 20%] ಆಸನಗಳವರೆಗೆ ಮಾರ್ಪಡಿಸಿಕೊಂಡು ಒಪ್ಪಂದ 
ವಾಹನಗಳಾಗಿ ಪರಿವರ್ತಿತವಾಗಿರುವ ಬಗ್ಗೆ ನಿಯಮಾನುಸಾರ ವಾಹನಗಳ 
ಆಸನ ಸಾಮರ್ಥ್ಯವನ್ನು ಪರೀಕ್ಷಿಸಿ, ಅಂತಹ ವಾಹನಗಳಿಗೆ ಕರ್ನಾಟಕ 
ಮೋಟಾರು ವಾಹನಗಳ ತೆರಿಗೆ ನಿಯಮಗಳು ಮತ್ತು ಕಾಯ್ದೆ 1957ರಡಿ 
ಅನ್ವಯವಾಗುವ ತೆರಿಗೆಯನ್ನು ವಿಧಿಸಲೂ ಸಹ ರಾಜ್ಯದ ಎಲ್ಲಾ 
ನೋಂದಣಿ ಪ್ರಾಧಿಕಾರಗಳಿಗೆ ಸೂಚಿಸಲಾಗಿರುತ್ತದೆ. 


ಇದಲ್ಲದೆ, ನಿಯಮ ಉಲ್ಲಂಘನೆ ಮಾಡಿ ಹೆಚ್ಚಿನ ಪ್ರಯಾಣಿಕರನ್ನು 
ಸಾಗಿಸುತ್ತಿರುವ ಮ್ಯಾಕ್ಷಿಕ್ಕಾಬ್‌ ವಾಹನಗಳ ತೀವ್ರ ತಪಾಸಣೆ ಕೈಗೊಳ್ಳುತ್ತಿದ್ದು, 
ಮ್ಯಾಕ್ಷಿಕ್ಕಾಬ್‌ ವಾಹನಗಳನ್ನು ತಪಾಸಣೆಗೊಳಪಡಿಸಿ ವಾಹನಗಳ ವಿರುದ್ಧ 
ಪ್ರಕರಣಗಳನ್ನು ದಾಖಲಿಸಿ, ರಾಜಿ ದಂಡವನ್ನು ವಸೂಲಿ 
ಮಾಡಲಾಗುತ್ತಿದ್ದು, ಸಾರಿಗೆ ಇಲಾಖೆಯಿಂದ ಕಳೆದ ಮೂರು ವರ್ಷಗಳಲ್ಲಿ 
ವಸೂಲಿ ಮಾಡಿರುವ ದಂಡದ ವಿವರಗಳನ್ನು "ಅನುಬಂಧದಲ್ಲಿ ಒದಗಿಸಿದೆ. 


ಮುಂದುವರೆದು, ಪೊಲೀಸ್‌ ಇಲಾಖೆಯಿಂದ ಮೋಟಾರು 
ವಾಹನಗಳ ಕಾಯ್ದೆ 1988 ರನ್ನಯ ಪ್ರಕರಣಗಳನ್ನು ದಾಖಲಿಸಿ ದಂಡವನ್ನು 
ವಸೂಲಿ ಮಾಡಲಾಗುತ್ತಿದ್ದು, ಕಳೆದ ಮೂರು ವರ್ಷಗಳಲ್ಲಿ ವಸೂಲಿ 
ಮಾಡಿರುವ ದಂಡದ ವಿವರಗಳನ್ನು "ಅನುಬಂಧದಲ್ಲಿ ಒದಗಿಸಿದೆ. 


ಟಿಡಿ 26 ಟಿಡಿಕ್ಕೂ 2021 


A 
a 
(ಲಕ್ಮಣ ಸಂಗಪ್ಪ ಸವದಿ) 
ಉಪ ಮುಖ್ಯಮಂತ್ರಿಗಳು ಹಾಗೂ 
ಸಾರಿಗೆ ಸಚಿವರು. 


ಮಾನ್ಯ ವಿಧಾನ ಪರಿಷತ್‌ ಸದಸ್ಯರಾದ ಶ್ರೀ ಆರ್‌. ಪ್ರಸನ್ನ ಕುಮಾರ್‌ (ಸ್ಥಳೀಯ ಸಂಸ್ಥೆಗಳ 


ಕ್ಷೇತು ಇವರ ಚುಕ್ಕೆ ಗುರುತಿನ ಪ್ರೆ 


ಸಂಖ್ಯೆ 635 ಗೆ ಅನುಬಂಧ 


ಕಳೆದ ಮೂರು ವರ್ಷಗಳಲ್ಲಿ ಮ್ಯಾಕ್ತಿ ಕ್ಯಾಬ್‌ ಮತ್ತು ಇತರೆ ವಾಹನಗಳನ್ನು ತಪಾಸಣೆ ಮಾಡಿರುವ ವಿವರಗಳು 


ಸಾರಿಗೆ ಇಲಾಖೆ: 
ಪಾಸಣೆ ಸಂಗಹಿಸಿದ ಒಟ್ಟು 
ಇ: [] 
ಅವಧಿ ನಡೆಸಿ ತ ನೂತ 
ವಾಹನಗಳ | (ರೂ.ಗಳಲ್ಲಿ) 
ಸಂಖ್ಯೆ ಸಂ. 5 
01-04-2018 to 31-03-2019 3,94,294 | 12,696 10,91,38,115 
01-04-2019 to 31-03-2020 1,49,705 9,221 11,17,85,795 
01-04-2020 to 31-01-2021 67,872 12,251 4,78,27,928 
ಒಟ್ಟು | 6,11,871 | 34,168 26,87,51,838 
ಒಳಾಡಳಿತ ಇಲಾಖೆ: 
2018 2019 2020 
ವಾಹನಗಳ | ದಾಖಲಿಸಿದ ದಾಖಲಿಸಿದ ದಾಖಲಿಸಿದ | ವಿಧಿಸಿದ ಒಟ್ಟು 
ವಿವರ ಒಟ್ಟು ವಿಧಿಸಿದ ಒಟ್ಟು ಒಟ್ಟು ವಿಧಿಸಿದ ಒಟ್ಟು ಒಟ್ಟು ದಂಡದ ಮೊತ್ತ 
ಪ್ರಕರಣಗಳ .| ದಂಡದ ಮೊತ್ತ ಪ್ರಕರಣಗಳ | ದಂಡದ ಮೊತ್ತ | ಪ್ರಕರಣಗಳ 
ಸಂಖ್ಯೆ ಸಂಖ್ಯೆ ಸಂಖೆ 
_) F] 5 
ಮ್ಯಾಕ್ಸಿ ಕ್ಯಾಬ್‌ 
ಣಿ 12359 16,13,745 22504 34,19,119 32016 63,77,620 
ಜತಕೆ 
ವಾಹನಗಳು 276597 3,59,63,373 443103 8,46,57,760 789520 17,73,54,070 
ಒಟ್ಟು | 288956 3,75,77,118 465607 8,80,76,879 | 821536 18,37,31,690 


kkk kkk 


